ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 313 
ಉತ್ತರಿಸಬೇಕಾದ ದಿನಾಂಕ : 17.07.2019 


ಸದಸ್ಯರ ಹೆಸರು : ಶ್ರೀ ಎನ್‌. ಎಸ್‌. ಬೋಸ್‌ ರಾಜು (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು : ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ 


ರಾಜ್‌ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಸಚಿವರು. 


ರಾಯಚೂರಿನಲ್ಲಿ ನಿರ್ಮಿಸಿರುವ 
ಮಹಾತ್ಮಗಾಂಧಿ ಕ್ರೀಡಾಂಗಣದ 
ಕಾಮಗಾರಿಯು ಪೂರ್ತಿಗೊಳಿಸಲು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 
ಸದರಿ ಕಾಮಗಾರಿಗೆ ಖರ್ಚಾಗಿರುವ 
ಅನುದಾನ ಎಷ್ಟು? 


1) ರಾಯಚೂರಿನಲ್ಲಿ ನಿರ್ಮಿಸಿರುವ 
ಮಹಾತ್ಮಗಾಂಧಿ ಕ್ರೀಡಾಂಗಣದ ಗ್ಯಾಲರಿ 
ಪೂರ್ಣಗೊಂಡಿದ್ದು, ಕೀಡಾಂಗಣದ ನೆಲ ಮಟ್ಟಿ 
ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ. 

ಗ್ಯಾಲರಿ ನಿರ್ಮಾಣದ ಉದ್ದೇಶಕ್ಕಾಗಿ ರೂ 308.11 
ಲಕ್ಷಗಳನ್ನು ಸರ್ಕಾರ ವೆಚ್ಚ ಮಾಡಿದೆ. 
ಕ್ರೀಡಾಂಗಣ ನಿರ್ಮಾಣ, ಒಳ ಚರಂಡಿ, 
ಕ್ರೀಡಾಂಗಣದಲ್ಲಿ ಪಾರ್ಕಿಂಗ್‌ ವ್ಯವಸ್ಥೆ ಮತ್ತು 
ಇತರೆ ಬಾಕಿ ಕಾಮಗಾರಿಗಳಿಗಾಗಿ ರೂ 40284 
ಲಕ್ಷಗಳನ್ನು ಮೀಸಲಿಡಲಾಗಿದೆ. 

ಪೆವಿಲಿಯನ್‌ ಕಟ್ಟಡ ನಿರ್ಮಾಣ ಕಾಮಗಾರಿ 
ರೂ 165.6 ಲಕ್ಷಗಳ ವೆಚ್ಛದಲ್ಲಿ 
ಪೂರ್ಣಗೊಂಡಿದೆ. 

4 ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ 
ಹೆಚ್‌.ೆ.ಆರ್‌.ಡಿ.ಬಿ. ರೂ 19835 ಲಕ್ಷಗಳ 
ಅನುದಾನ ನೀಡಿದ್ದು, ಕಾಮಗಾರಿ 
ಪ್ರಗತಿಯಲ್ಲಿದೆ. 

ಸದರಿ ಕಾಮಗಾರಿಗಳನ್ನು ಹೆಚ್‌.ಕೆ.ಆರ್‌.ಡಿ.ಬಿ. 
ಅನುದಾನದಿಂದ ಕೈಗೆತ್ತಿಕೊಳ್ಳಲಾಗಿದ್ದು, 
ಪ್ರಾದೇಶಿಕ ಆಯುಕರು ಪ್ರತಿ ತಿಂಗಳು ಕಾಮಗಾರಿ 
ಗತಿ ಪರಿಶೀಲನೆ ಕೈಗೊಳ್ಳುತ್ತಿದ್ದಾರೆ. 

ಸದರಿ ಕಾಮಗಾರಿಯನ್ನು ಸಂಪೂರ್ಣವಾಗಿ 
ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಾಭಿವೃದ್ಧಿ 
ಮಂಡಳಿ ಅನುದಾನದಿಂದ ಕೈಗೆತ್ತಿಕೊಳ್ಳಲಾಗಿದ್ದು, 
ಇಲ್ಲಿಯವರೆಗೆ ಒಟ್ಟಾರೆ ರೂ 107496 ಲಕ್ಷಗಳ 
ಅಮುದಾನವನ್ನು ಒದಗಿಸಲಾಗಿದೆ. 


2 


(8. ಎಸ್‌. ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 

ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


ನ್‌ 


~~ 


3 


~~ 


5 


~~ 


ಮಹಾತ್ಮಗಾಂಧಿ ಕ್ರೀಡಾಂಗಣದ 
ಕಾಮಗಾರಿಗೆ ಸರ್ಕಾರದಿಂದ 
ನೀಡಿರುವ ಅನುದಾನ ಎಷ್ಟು ಹಾಗೂ 
ಹೆಚ್‌.ಕೆ.ಆರ್‌.ಡಿ.ಬಿ. ವತಿಯಿಂದ 
ನೀಡಿರುವ ಅನುದಾನ ಎಷ್ಟು? 
ಮೈಎಸ್‌ ಡಿ-/23/2019 


